ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಶ್ರೀಗಂಧದ ಮರಗಳ ಬೆಳೆಯಲ್ಲಿ ಸರ್ಕಾರದ ನಿಯಂತ್ರಣ ಹಾಗೂ ಉತ್ಪತ್ತಿ 
ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದಚುನಾಯಿತರಾದವರು):- 
895 (921) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್‌ ಜಿಲ್ಲೆಯಲ್ಲಿರುವ ಅರಣ್ಯ ಪ್ರದೇಶದ ವಿಸ್ತೀರ್ಣ ಎಷ್ಟು ; ಮತ್ತು ದಟ್ಟ ಅರಣ್ಯ ಪ್ರದೇಶಗಳು ಎಲ್ಲೆಲ್ಲಿವೆ ; (ಸಂಪೂರ್ಣ 
ಮಾಹಿತಿ ಒದಗಿಸುವುದು) 


(ಆ) ಸಾಮೂಹಿಕ ಅರಣ್ಯದ (5oಛಿiಚಿಟ ಈಂಡೀಣಡಿಧಿ) ವಿಸ್ತೀರ್ಣ ಎಷ್ಟಿದೆ; ಮತ್ತು ಇದರಿಂದ ಸಾಮಾಜಿಕವಾಗಿ ಏನು 
ಪ್ರಯೋಜನಗಳಿವೆ; ಸರ್ಕಾರಕ್ಕೆ ಬರುವ ಆದಾಯವೆಷ್ಟು; ಎಷ್ಟು ಶ್ರೀಗಂಧದ ಮರಗಳಿವೆ; ಹೆಚ್ಚಿಗೆ ಎಲ್ಲಿ ಕಂಡು ಬರುತ್ತದೆ; 
(ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಇ) ಶ್ರೀಗಂಧದ ಮರಗಳ ಮೇಲೆ ಹಿಂದಿನ ಸರ್ಕಾರ ಯಾವ ನಿರ್ಬಂಧಗಳನ್ನು ಹಾಕಿತ್ತು ಮತ್ತು ಈಗಲೂ ಈ ನಿರ್ಬಂಧಗಳು 
ಹಾಗೆಯೇ ಜಾರಿಯಲ್ಲಿವೆಯೇ ; ಇಲ್ಲವಾದರೆ, ಯಾವ ಬದಲಾವಣೆಗಳಾಗಿವೆ; 


(ಈ) ಶ್ರೀಗಂಧದ ಮರಗಳಿಂದ ಉತ್ಪಾದನೆ ಪಾಲು ಸರ್ಕಾರಕ್ಕೆ ಎಷ್ಟು ಮತ್ತು ಬೆಳೆದವರಿಗೆ ಎಷ್ಟು ? (ಸ್ಪಷ್ಟ ಮಾಹಿತಿ ನೀಡುವುದು) 


